ಕೃಷಿಯೋಗಿ ಈೋಲ್ಕನ್‌ 


ತೆ. ಅಣ್ಣಯ್ಯ. ಶಿರಗ೦ದೂರು. ' 


೬) ಖ೦ಧು-ಮಿತ ಪ್ರಕಾಶಸ 


೧ J ಕಿರಗಂದೂರು, ಮಂಡ್ಯ ತಾಲ್ಲೂಕು - 571403. 


ಕೃಷಿ ಯೋಗಿ ಕೋಲ್ಕನ್‌ 


ಕೆ.ಅಣ್ಣ ಯ್ಯ » ಕಿರಗಂದೂರು 


ಡ್‌ 
ಬಂಧು-ಮಿತ್ರ ಪ್ರಕಾಶನ 
ಕಿರಗಂದೂರು, ಮಂಡ್ಯ ತಾಲ್ಲೂಕು - 571 403 


'1 719111 YOGI COLMAN' - Written by 
K. Annaiah Kiragandur Publisher : Bandhu-Mitra 
Prakashana, Kiragandur, Mandya Taluk - 571 403. 
PH: 08232 -596391, Mob : 9448951250. 


ಮೊದಲಮುದ್ರಣ : 2005 


ಪ್ರತಿಗಳು : 1000 
ಹಕ್ಕುಗಳು : ಪ್ರಕಾಶಕರದು 
ಪುಟ ಸಂಖ್ಯೆ ಕಡ 
ಬೆಲೆ ; : 19/- ರೂ. 
ಅಕ್ಷರ ಜೋಡಣೆ : ಅವಿನಾಶ್‌ ಗ್ರಾಫಿಕ್ಸ್‌ 
ರೈಲ್ವೆ ಸ್ಟೇಷನ್‌ ರಸ್ತೆ, 
1ನೇ ಕ್ರಾಸ್‌, ಮಂಡ್ಯ. 
ಇ : 220664 
ಮುದ್ರಣ : ಐಡಿಯಲ್‌ ಆಫ್‌ಸೆಟ್‌, ಮಂಡ್ಯ. 


ಇ: 223178 


I 


ಪ್ರಕಾಶಕರ ಮಾತು 
ರೈತ ಹಿತಚಿಂತಕ ಡಾ॥ ಲೆಸ್ಲಿ ಸಿ. ಕೋಲ್ಡನ್‌ 
ನಮ್ಮ ಕನ್ನ ಡನಾಡಿನ ಸೌಭಾಗ್ಯವೆಂದರೆ ನಮ್ಮ ಭಾಷೆಯನ್ನು ಸಮೃ ದ್ಧ 
ಗೊಳಿಸಿದವರು ವಿದೇಶೀಯರೆ. ವಿದೇಶೀಯರಾದ ರೀವ್‌, ಈಲಿಯಟ್‌, 
ಕಿಟಲ್‌, ಮೊಗ್ಲಿ ೦ಗ್‌, ರೈಸ್‌ ಮುಂತಾದ ಮಹನೀಯರು ಕನ್ನ ಡವನ್ನು 
ಶ್ರೀಮಂತಗೊಳಿಸಿದರು. ಹಾಗೆಯೇ ಮತ್ತೊಬ್ಬ ವಿದೇಶೀಯ ನಮ್ಮ 
ಜನರ ಜೀವನ ಸುಖಮಯವಾಗಲು ಹೆಣಗಾಡಿ, ಸಕ್ಕರೆ ಕಾರ್ಯಾನೆ 
ಸ್ಥಾಪಿಸಲು ಕಾರಣರಾಗಿ, ಬೇಸಾಯದ ಬಗೆಗೆ ತಿಳುವಳಿಕೆ ಮೂಡಿಸಿ ಸಸ್ಯ 
ಸಂಪತ್ತಿನವೃದ್ಧಿ ಗೆಕಾರಣರಾದರು. ಅವರೇ ಡಾ॥ ಲೆಸ್ಲಿ ಸಿ. ಕೋಲ್ಡನ್‌. 


ಹಿರಿಯ ಸೋದರರಾದಕೆ.ಅಣ್ಣ ಯ್ಯನವರು ಮಂಡ್ಯ ಸಕ್ಕರೆ ಕಾರ್ಯಾನೆ 
ಯಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿದ್ದವರು. ಕಾರ್ಯಾನೆಯ 
ಏಳು-ಬೀಳುಗಳನ್ನು ಕಣ್ಣಾರೆ ಕಂಡವರು. ನಾನು ಕಾಳೇಗೌಡ 
ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ವೃತ್ತಿಯಲ್ಲಿದ್ದಾಗ ಡಾ 
ಕೋಲ್ಡನರ ಹೆಸರಿನಲ್ಲಿ ಪ್ರತಿವರ್ಷ ಖಾಯಂಕಾರ್ಯಕ್ರಮ ನಡೆಯುವಂತೆ 
ಹಾಗೂ ಮಕ್ಕಳಲ್ಲಿ ತಮ್ಮ ಬದುಕು ಹಸನಾಗಲು ಕಾರಣರಾದ ಪುಣ್ಯಾತ್ಮನ 
ಸ್ಮರಣೆ ಹಾಗೂ ತಿಳುವಳಿಕೆ ಪಡೆಯುವ ಕಾರಣದಿಂದ ಸ್ಪರ್ಧೆಗೆ ಡಾ| 
ಕೋಲ್ಡನ್‌ ಪರ್ಯಾಯ ಪಾರಿತೋಷಕವೊಂದನ್ನು ವ್ಯವಸ್ಥೆ ಮಾಡಿದೆ. 


ಆಗ ಕೋಲ್ಡನ್‌ರವರ ಬಗ್ಗೆ ಮಾತನಾಡಲು ಹುಡುಕಿದಾಗ ಬಹಳ ಕಷ್ಟ 
ಪರಿಸ್ಥಿ ತಿಎದುರಾಯಿತು. ಅವರ ಬಗ್ಗೆ ಯಾರಿಗೂ ಅಂತಹ ಮಾಹಿತಿ ಲಭ್ಯ 
ವಿರಲಿಲ್ಲ. ಸರಿ ನಾನೇ ಬರೆದು ಒಂದು ಹೊತ್ತಿ ಗೆ ತರಲು ಯೋಚಿಸಿದೆ. 


11] 


ಮಾಹಿತಿಗಾಗಿ ಕೆ.ಆಣ್ಣ ಯ್ಯನವರನ್ನು ಕೇಳಿದೆ ಹಾಗೂ ಭಾಷಣಕಾರರಾಗಿ 
ಬರುವಂತೆ ಆಹ್ವಾನಿಸಿದೆ. ಈ ಹಿಂದೆ "ಶ್ರೀ ರಾಮಾಯಣ ದರ್ಶನದಲ್ಲಿ 
ಕಾ ಎಂಬ ಕಿರು ಹೊತ್ತಿಗೆಯನ್ನು ಕೆ.ಅಣ್ಣಯ್ಯನವರಿಂದ ಬರೆಸಿ 
ಹೊರ ತಂದಿದ್ದ ನನಗೆ, ಇವರಿಂದಲೇ ಏಕೆ ಕೋಲ್ಕನ್‌ರವರನ್ನು ಕುರಿತು 
pi ಎಂದು ಯೋಚಿಸಿ ನನ್ನ ಆಲೋಚನೆ ಮುಂದಿಟ್ಟೆ. ಸಂತಸದಿಂದ 
ಒಪ್ಪಿಯೇ ಬಿಟ್ಟರು, ಬರೆದೂ ಕೊಟ್ಟ ರು. 

ಬಹುಶಃ ಡಾ।। ಲೆಸ್ಲಿ ಸಿ.ಕೋಲ್ಡನ್ನರನ್ನು ಕುರಿತ ಅಲ್ಪ-ಸ್ವಲ್ಪ 
ಮಾಹಿತಿಯಾದರೂ ದೊರಕುವ ಕೃತಿ ಕನ್ನ ಡದಲ್ಲಿ ಇದೊಂದೇ ಎಂದು ನನ್ನ 
ಭಾವನೆ. ಹಾಗೊಂದುವೇಳೆಇದ್ದರೆ ಕನ್ನಡನಾಡು ಧನ್ಯ. 

ಆ ಮಹಿಮಾವಂತರನ್ನು ನನ್ನ "“ಬಂಧು-ಮಿತ್ರ' ಪ್ರಕಾಶನದಲ್ಲಿ ಮಕ್ಕಳ 
ಕಿರು ಪುಸ್ತಕವಾಗಿ ಪ್ರಕಟಿಸಲು ಹೆಮ್ಮೆ ಎನಿಸುತ್ತದೆ. ಅದಕ್ಕಾಗಿ 
ಕೆ.ಅಣ್ಣ ಯ್ಯನವರಿ ಆಭಾರಿಯಾಗಿದ್ದೇನೆ. 

ಅದನ್ನು ಅಚ್ಚುಕಟ್ಟಾಗಿ ಮುದ್ರಿಸಲು ಕಾರಣರಾದ ಅವಿನಾಶ್‌ 
ಗ್ರಾಫಿಕ್ಸ್‌ನ ಎಂ.ಎನ್‌.ನಾಗರಾಜು, ಬ್ರೂಸ್‌ ಲೀ ಎಂ.ಹರೀಶ್‌, ಶರಣು, 
ಶೋಭಾರವರಿಗೂ ಕೃತಜ್ಞತೆಗಳು. ಹಾಗೂ ಮುದ್ರಿಸಿದ ಐಡಿಯಲ್‌ 
ಪ್ರಿಂಟರ್ಸ್‌ ನ ಶಿವಪ್ರಕಾಶ್‌ ಅವರಿಗೂ ನಮನಗಳು. 

ಲಿಂಗಣ್ಣ ಬಂಧುಕಾರ್‌ 
ಪ್ರಕಾಶಕ 
ಬಂಧು-ಮಿತ್ರ ಪ್ರಕಾಶನ, 
ಕಿರಗಂದೂರು, ಮಂಡ್ಯ-571 403 


IV 


ಮೈಸೂರು ಸಕ್ಕರೆ ಕಾರ್ಬಾನೆಯ 
ಕಾರ್ಮಿಕ ಬಂಧುಗಳು 
ಹಾಗೂ 
ವ್ಯವಸಾಯವಸ್ನೇ ಅವಲಂಭಿಸಿರುವ 
ರೈತ ಬಂಧುಗಳಿಗೆ 


VI 


ಲೇಖಕರ ನುಡಿ 


ಕನ್ನಡ ಸಾರಸ್ವತ ಲೋಕಕ್ಕೆ ನನ್ನನ್ನು ಪರಿಚಯಿಸುವ 
ಮೂಲಕ ಶ್ರೀರಾಮಾಯಣ ದರ್ಶನಂ ಕೃತಿಯಲ್ಲಿ 
ಮುಂಥರೆ ಎಂಬ ಕಿರು ಹೊತ್ತಿಗೆ ಪ್ರಕಟಿಸಿ, ನಂತರ 
ಶ್ರೀ ರಾಮಾಯಣದರ್ಶನಂದಲ್ಲಿ "ಶ್ರೀ ದರ್ಶನ' ಕೃತಿಯನ್ನು 
'ಮುದ್ರಣಕ್ಕೆ ಕಳುಹಿಸಿ ಇದೀಗ ಡಾ|| ಲೆಸ್ಲಿ ಸಿ.ಕೋಲ್ಡನ್‌ರನ್ನು 
ಕುರಿತು ಬರೆಯಲು ಪ್ರೇರಣೆ ನೀಡಿದ ಶ್ರೀ ಲಿಂಗಣ್ಣ 
ಬಂಧುಕಾರ್‌ರವರನ್ನು ಎಷ್ಟು ಹೊಗಳಿದರೂ ಸಾಲದು. ಬರಿಯ 
ಮಾತಿನಲ್ಲೇ ಬಯಲಲ್ಲಿ ಲೀನವಾಗುತ್ತಿದ್ದ ನನ್ನ ಭಾವನೆಗಳು 
ಅಕ್ಷರ ರೂಪಿಯಾಗಿ ನಿಮ್ಮ ಬಳಿಗೆ ಬರಲು ಕಾರಣರಾದವರು 
ಅವರು. ಅವರ ಪ್ರಕಾಶನದಲ್ಲಿ ನನ್ನ ಕೃತಿ ಹೊರ ಬರಲು 
ಕಾರಣರಾಗಿದ್ದಕ್ಕೆ ಕೃತಜ್ಞನಾಗಿದ್ದೇನೆ. 


ಇ ಕೆ. ಅಣ್ಣಯ್ಯ ಕಿರಗಂದೂರು 


ಬಂಧು-ಮಿತ್ರ ಪ್ರಕಾಶನ ಪ್ರಕಟಣೆಗಳು 


ರ್ಕಾಲರ್ಸ್ರರ್ಗರ್ಗ್‌ 


ಕೃತಿಗಳ ಹೆಸರು 


ಆಡಿ ಬಾ ನನಕಂದ 
ಹುಲಿತಂದಮಳೆ 
ಎದೆಯ ದನಿ 
ಅಣ್ಣನ ಮಾತು 
ಗಾನ ಶಾರದೆ 


ಕುವೆಂಪು ರಾಮಾಯಣ 
ದರ್ಶನದಲ್ಲಿ ಮಂಥರೆ 


ಕೃಷಿಯೋಗಿ ಕೋಲ್ಡನ್‌ 
ಹೆಚ್‌.ಕೆ. ವೀರಣ್ಣ ಗೌಡ 
ಜಿ. ಮಾದೇಗೌಡ 


. ಅರ್ಚಕ ರಂಗಸ್ವಾಮಿ ಭಟ್ಟರು 
. ಜಾನಪದ ಜಂಗಮ 


ಹೆಚ್‌.ಎಲ್‌. ನಾಗೇಗೌಡ 


. ಪ್ರೌಢಶಾಲಾ ವ್ಯಾಕರಣ 
. ಸೋಲು 
. ದರ್ಶನ (ಅಚ್ಚಿನಲ್ಲಿ) 


VII 


ಲೇಖಕರು 


ಲಿಂಗಣ್ಣ ಬಂಧುಕಾರ್‌ 
ಲಿಂಗಣ್ಣ ಬಂಧುಕಾರ್‌ 
ಲಿಂಗಣ್ಣ ಬಂಧುಕಾರ್‌ 
ಲಿಂಗಣ್ಣ ಬಂಧುಕಾರ್‌ 
ಲಿಂಗಣ್ಣ ಬಂಧುಕಾರ್‌ 


ಕೆ. ಅಣ್ಣಯ್ಯ 

ಕೆ. ಅಣ್ಣಯ್ಯ 

ಅರ್ಜುನಪುರಿ ಅಪ್ಪಾಜಿಗೌಡ 
ಮಾ. ರಾಮಕೃಷ್ಣ 
ಮಾರೇನಹಳ್ಳಿ ಲೋಕೇಶ್‌ 
ಫ್ರೊ. ಬಿ. ಜಯಪ್ರಕಾಶಗೌಡ 


ಪುಟ್ಟರಾಜು 
ಕೆ.ಎಸ್‌.ಮಹದೇವೇಗೌಡ 
ಕೆ.ಅಣ್ಣಯ್ಯ 


ಮಂಡ್ಯ ಜಿಲ್ಲೆಯ ಕೃಷಿ ಯೋಗಿ 
ಕೋಲ್ಡನ್‌ರಿಗೆ ಪ್ರಣಾಮಗಳು 


ಜತ ಬಳಗ 


ಪ್ರೇಮ್‌ ವಡೇರಾ 


"ಲಕ್ಷ್ಮಿ ನಿವಾಸ' ಜನರಲ್‌ ಆಸ್ಪತ್ರೆ, ರಸ್ತೆ, 
ಅಶೋಕನಗರ, ಮಂಡ್ಯ-1. ಇ: 222368 


ರಣಿಕೆಗಳು ಮತ್ತು ಉಡುಗೊರೆಗಳ ತಯಾರಕರು 


ಮೈಸೂರು ಸಕ್ಕರೆ ಕಾರ್ಲಾನೆಯ ಸ್ಥಾಪನೆಯ 
ರೂವಾರಿ ಕೋಲ್ಡನ್‌ರಿಗೆ ನಮನಗಳು 


y 
ಚಣನಾಶ್‌ ಗ್ರಾಫಿಕ್‌ 
ಯಶೋಧರಯ್ಯ ಬಿಲ್ಡಿಂಗ್‌, ರೈಲ್ವೆ ಸ್ಟೇಷನ್‌ ರಸ್ತೆ, 
1ನೇ ಕ್ರಾಸ್‌, ಮಂಡ್ಯ. 
ಇ: 220664, 402143, 9845868957, 


VII 


ಡಾ ಲೆಸ್ಲಿ.ಸಿ.ಕೋಲ್ಕನ್‌ 
ಎಂ.ಎ.,ಪಿ.ಹೆಚ್‌.ಡಿ. 


ಬ್ರಿಟೀಷರು ಭಾರತದಲ್ಲಿ ನೆಲೆಸಿ ಆಡಳಿತ ನಡೆಸುತ್ತಿದ್ದ 
ಕಾಲ. ಗಾಂಧೀಜಿ, ನೆಹರು, ಪಟೇಲ್‌ ರಂತಹ ರಾಷ್ಟ್ರ 
ನಾಯಕರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಹೂಡಿ 
ಹೋರಾಟ ನಡೆಸುತ್ತಿದ್ದ ಸಮಯ. ಆಗಿನ ಹಳೇ 
ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್‌ 
ರವರು ಮಹಾರಾಜರಾಗಿದ್ದರು. ಆ ಕಾಲದಲ್ಲಿ ಶಿವನ 
ಸಮುದ್ರ ಬಳಿಯ ಜಲವಿದ್ಯುತ್‌ ಯೋಜನೆಗೆ ಶಾಶ್ವತ 
ನೀರಿನ ಹರಿವು ಅಗತ್ಯವಾಗಿತ್ತು. ಕಾವೇರಿ ನದಿಯಿಂದ 
ಶಾಶ್ವತ ನೀರಿನ ಹರಿವನ್ನು ಪಡೆಯಲು, ಕನ್ನಂಬಾಡಿಯ ಬಳಿ 
ಕಾವೇರಿ ನದಿಗೆ ಕಟ್ಟೆಯೊಂದನ್ನು ನಿರ್ಮಿಸುವ 
ಯೋಜನೆಯೊಂದನ್ನು ಸರ್‌.ಎಂ.ವಿಶ್ವೇಶ್ವ ರಯ್ಯನವರು 
ತಯಾರಿಸಿದರು. ಮಹಾರಾಜರ ಅನುಮತಿ ಪಡೆದು 


೧ 


1911ರಲ್ಲಿ ಅಣೆಕಟ್ಟೆಯ ಶಿಲಾನ್ಯಾಸವನ್ನೂ ನೆರ 
ವೇರಿಸಿದರು. 


ವಿಶ್ವೇಶ್ವರಯ್ಯನವರು ತಮ್ಮ ದೂರದೃಷ್ಟಿಯ 
ಫಲವಾಗಿ ಶೇಖರಣೆಗೊಂಡ ನೀರನ್ನು ಏಕೆ 
ವ್ಯವಸಾಯಕ್ಕೂ ಉಪಯೋಗಿಸಿಕೊಳ್ಳಬಾರದೆಂದು 
ಯೋಚಿಸಿದರು. ಖುದ್ದು ತಮ್ಮ ಮೇಲ್ವಿಚಾರಣೆ 
ಯಲ್ಲಿಯೇ ಸರ್ವೇ ನಡೆಸಿದರು. ಮಂಡ್ಯ ಜಿಲ್ಲೆಯ 
ಬಯಲಿನ ಬೆಳೆಗಾಗಿ ನಾಲೆಯೊಂದನ್ನು ನಿರ್ಮಿಸಿದರು. 
1929ರ ಹೊತ್ತಿಗೆ ಬೆಂಗಾಡಾಗಿದ್ದ ಮಂಡ್ಯಕ್ಕೆ ಇರ್ವಿನ್‌ 
ನಾಲಾ ಮೂಲಕ ನೀರು ಒದಗಿಸಿದರು. ಅದೇ ಇರ್ವಿನ್‌ 
ನಾಲೆ ಇಂದಿನ ವಿಶ್ವೇಶ್ವರಯ್ಯ ನಾಲೆಯಾಗಿ ಪರಿವರ್ತನೆ 
ಗೊಂಡಿದೆ. 


ಮಂಡ್ಯ ಜಿಲ್ಲೆಯ ಏಳಿಗೆಗಾಗಿ ವಿಶ್ವೇಶ್ವರಯ್ಯ 
ನವರಷ್ಟು ಹೆಚ್ಚಲ್ಲದಿದ್ದರೂ ಜಿಲ್ಲೆಯ ಅಭಿವೃದ್ಧಿಗೆ ದುಡಿದ 


ಹ 


ಇನ್ನೊಬ್ಬ ವ್ಯಕ್ತಿ ಕೆನಡಾ ದೇಶದ ಡಾ॥ ಲೆಸ್ಲಿ ಸಿ. ಕೋಲ್ಡನ್‌. 
1905 ರಲ್ಲಿ ತನ್ನ 27ನೇ ವಯಸ್ಸಿನಲ್ಲಿ ಭಾರತಕ್ಕೆ ಬಂದ ಈ 
ಯುವಕ ಕೃಷಿ ಇಲಾಖೆಗೆ ನೇಮಕಗೊಂಡರು. ಕೀಟಶಾಸ್ತ್ರ, 
ಸಸ್ಯಶಾಸ್ತ್ರ ಮುಂತಾದ ಕೃಷಿ ಎಜ್ಞಾ ನ ಕ ೇತ್ರದಲ್ಲಿ ಅಪಾರ 
ಸೇವೆ ಸಲ್ಲಿಸಿದರು. ಇವರ ವೈಜ್ಞಾನಿಕ ಪ್ರವೃತ್ತಿಯನ್ನು 
ಗಮನಿಸಿದ ಮಹಾರಾಜರು, ಇವರನ್ನು 1912 ರಲ್ಲಿ ಕೃಷಿ 
ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸಿಕೊಂಡರು. 


ಹೀಗೆ ನೇಮಕಗೊಂಡ ಕೋಲ್ಡನ್‌ರವರು ಜರ್ಮನಿ, 
ಇಂಗ್ಲೆಂಡ್‌, ಕೆನಡಾ, ಹವಾಯ್‌, ಜಪಾನ್‌, ಫಿಲಿಫೈನ್ಸ್‌ 
ಮುತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಂತಹ 
ಮುಂದುವರಿದ ದೇಶಗಳಲ್ಲಿ ಪ್ರವಾಸ ಅಧ್ಯಯನ 
ಕೈಗೊಂಡರು. ಕೃಷಿ ಸಂಶೋಧನಾ ಕ್ಷೇತ್ರದಲ್ಲಿ ಅಪಾರ 
ಪರಿಜ್ಞಾನ ಪಡೆದುಕೊಡರು. ಅದರ ಫಲವಾಗಿ ಕೃಷಿ 
ಇಲಾಖೆಯ ಪುನರ್‌ ರಚನೆ ಮಾಡಿದರು. ಕೃಷಿ ಕ್ಷೇತ್ರದಲ್ಲಿ 
ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದರು. 


೩ 


ಕೋಲ್ಕನ್‌ ಭಾರತಕ್ಕೆ ಬಂದಾಗ 27ರ ತರುಣ. 
ಸ್ಫೂರದ್ರೂಪಿ. ಹಿಂದಕ್ಕೆ ಬಾಚಿದ್ದ ಕ್ರಾಪು, ವಿಶಾಲವಾದ 
ಹಣೆ, ಹೊಳೆ ಹೊಳೆವ ಕಣ್ಗಳು, ಸದಾ ಹಸನ್ಮುಖಿ. 
ನೋಡಿದೊಡನೆಯೇ ಆತ್ಮೀಯತೆ ಉಕ್ಕಿಸುವ 
ಅಂತಃಕರಣದ ಮಾತು. ಸ್ನೇಹಶೀಲ ವ್ಯಕ್ತಿತ್ವ. ಕಲ್ಲ ನ್ನೂ 
ಮಾತನಾಡಿಸುವ ಶಕ್ತಿ, ಕಾರಂಜಿಯಂತೆ ಉತ್ಸಾಹ 
ಪುಟಿಯುವ ಚಟುವಟಿಕೆ, ಹಿಡಿದ ಕೆಲಸವನ್ನು 
ಸಾಧಿಸಿಯೇ ತೀರುತ್ತೇನೆನ್ನುವ ಆತ್ಮವಿಶ್ವಾಸ, ಕಾರ್ಯ 
ಕೈಗೊಳ್ಳುವ ಮುಂಚೆ ಪೂರ್ವಸಿದ್ಧತೆ, ಯೋಜನಾಬದ್ಧ 
ಕಾರ್ಯ ಕ್ಷಮತೆ- ಇದು ಕೋಲ್ಡನ್‌ ವ್ಯಕ್ತಿತ್ವದ ಚಿತ್ರಣ. ಇದರ 
ಜತೆಗೆ ಸೂಕ್ಮಗ್ರಾಹಿ, ಚಿಕಿತ್ಸಕ ಗುಣದ ಕೋಲ್ಮನ್‌ 
ದಕ್ಷತೆಗೆ ಮಣೆ ಹಾಕಿ ಮನ್ನಣೆ ನೀಡುವ ಸ್ವಭಾವದವರು. 
ಗಾಂಧೀಜಿ ಶಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯ ತಂದು 
ಕೊಟ್ಟ ಂತೆ, ಕೋಲ್ಡನ್‌ ಕರ್ನಾಟಕದ ಪಾಲಿಗಂತೂ ಕೃಷಿ 


ಕ್ಲೇತ್ರದಲ್ಲಿ ಸದ್ದಿಲ್ಲದಂತೆ ಕ್ರಾಂತಿಕಾರಕ ಬದಲಾವಣೆಯನ್ನೇ 
ಖೈ m ಎ೧ ಕ್‌ 
ತಂದರು. 


ಮಂಡ್ಯ ತಾಲ್ಲೂಕು, ದುದ್ದ ಹೋಬಳಿ, ಗಾಣದಾಳು 
ಎಂಬ ಗ್ರಾಮದ ಬಳಿ ಸುಮಾರು ಆರುನೂರು ಎಕರೆಗಳ 
ಬಂಜರು ಭೂಮಿಯನ್ನು ಸರ್ಕಾರದಿಂದ ಇಲಾಖೆಯ 
ಹೆಸರಿನಲ್ಲಿ ಮಂಜೂರಾತಿ ಪಡೆದರು. ಮತ್ತು ಅಲ್ಲಿ 
ವ್ಯವಸಾಯ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿದರು. 
ಅದೇ ಇಂದಿನ ವಿ.ಸಿ.ಫಾರಂ. ಇತ್ತೀಚೆಗೆ ಇಲ್ಲಿ ವ್ಯವಸಾಯಕ್ಕೆ 
ಸಂಬಂಧಿಸಿದ ಕಾಲೇಜೊಂದು ಸಂಸ್ಥಾಪನೆ ಗೊಂಡಿದೆ. 
ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಕಬ್ಬು, ಭತ್ತ, 
ರಾಗಿಗಳಂತಹ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ 
ವೈಜ್ಞಾನಿಕ ತಳಹದಿಯ ಮೇಲೆ ಹೊಸ ತಳಿ ಸೃಷ್ಟಿಗೆ ನಾಂದಿ 
ಹಾಡಿದರು. ಬಾಳೆಹೊನ್ನೂ ರಿನಲ್ಲಿಯೂ ಇಂತಹದೇ 
ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು. ಕಾಫಿ. 


೫ 


ಏಲಕ್ಕಿ, ಮೆಣಸು, ಆಲೂಗಡ್ಡೆ ಗಳಂತಹ ಬೆಳೆಗಳ 
ವೈಜ್ಞಾ ನಿಕವಾದ ಅಭಿವೃದ್ಧಿ ಕಾರ್ಯ ಗಳಿಗೆ ಅಲ್ಲಿ ಅನುವು 
ಮಾಡಿಕೊಟ್ಟ ರು. 


ಬೆಂಗಳೂರು ಬಳಿಯ ಹೆಬ್ಬಾ ಳದಲ್ಲಿ ಸಂಸ್ಥಾ ಪಿಸಿದ 
ವ್ಯವಸಾಯ ಕಾಲೇಜು ಸಹ ಇವರ ದೂರದೃಷ್ಟಿಯ 
ಕೊಡುಗೆ. ಇಂದು ವ್ಯವಸಾಯ ಕಾಲೇಜಿನಲ್ಲಿ ಅನೇಕ 
ಶಾಖೆಗಳು ಟಿಸಿಲೊಡೆದು ಮೀನುಗಾರಿಕೆ, ಬೇಸಾಯ, 
ಅರಣ ಮುಂತಾದ ಅನೇಕ ಕೇತ, ಗಳ ವ್ಹಾಸಂಗಕೆ 
ಶಿ ಬ ಖ ಶಿ ಶೆ 
ಅವಕಾಶವಾಗಿದೆ. 


ಇವೆಲ್ಲವುಗಳ ಜೊತೆಗೆ ಕಾಂಪೋಸ್ಟ್‌ ತಯಾರಿಕೆ 
ಮತ್ತು ಕೀಟನಾಶಕಗಳ ಬಳಕೆಯ ಬಗ್ಗೆ ರೈತರಲ್ಲಿ ಜಾಗೃತಿ 
ಮೂಡಿಸಿದರು. ಇದು ಒಂದೆರಡು ದಿನದಲ್ಲಿ ಸಾಧ್ಯ 
ವಾದದ್ದಲ್ಲ. ರೈತರೊಡನೆ ಬೆರೆತು, ಮನಸ್ಸು ಗೆದ್ದು, 
ಬದಲಾವಣೆ ತರಲು ಅವರು ಪಟ್ಟಶ್ರಮ ಊಹಾತೀತ. 


೬ 


ರಾಜ್ಯಕ್ಕೆ ಆವರಿಸಿದ್ದ ಲಾಂಟನಾ ಕಳೆ ಪಿಡುಗು 
ತೊಡೆಯಲು ಪರಾವಲಂಬಿ ಕೀಟನಾಶಕವನ್ನು ತಂದು 
ಸಂಪೂರ್ಣವಾಗಿ ಲಾಂಟನಾ ಕಳೆನಾಶಕ್ಕೆ ಕಾರಣರಾದರು. 
ಜೋಳಕ್ಕೆ ಬಂದೆರಗುತ್ತಿದ್ದ ಒಂದು ಜಾತಿಯ ಚಿಟ್ಟೆಗಳ 
(ಮಿಡತೆಗಳ) ಹಾವಳಿಯನ್ನು ತಡೆಗಟ್ಟಲು ಒಂದು ಬಗೆಯ 
ಶಿಲೀಂದ್ರ ಕೀಟನಾಶಕವನ್ನು ಕಂಡುಹಿಡಿದರು. ಅದನ್ನು 
ಸಿಂಪಡಿಸುವುದರ ಮೂಲಕ ಮಿಡತೆಯ ಹಾವಳಿ ಯನ್ನು 
ತಡೆಗಟ್ಟಿದರು. ಆ ಶಿಲೀಂದ್ರ ಕ್ರಿಮಿನಾಶಕಕ್ಕೆ "ಕೊಲ್ಫನಿಯ' 
ಎಂದೇ ಹೆಸರಿಸಿದರು. ಅಡಿಕೆ ರೋಗಕ್ಕೆ ಹತ್ತಿದ 
ಕೊಳೆರೋಗವನ್ನು ತಡೆಗಟ್ಟಲು ಅವರು ಅಡಿಕೆ ತೋಟಕ್ಕೆ 
ಹೋಗಿ, ತಾವೇ ಮರ ಹತ್ತಿ ಕುಳಿತರು. ಮೈಕ್ರೊಸ್ಕೋಪ್‌ 
ಹಿಡಿದು ದಿನಗಟ್ಟಲೆ ಮರದ ಮೇಲೆ ಅದ್ದು ಸಂಶೋಧಿಸಿ 
ಕೊಳೆರೋಗಕ್ಕೆ ಮದ್ದು ಕಂಡು ಹಿಡಿದರು. ಅಡಿಕೆ 
ಬೆಳೆಯನ್ನು ಕೊಳೆ ರೋಗದಿಂದ ಮುಕ್ತಗೊಳಿಸಿದರು. 


ನಮ್ಮರೈ ರೈತರಿಗೆ ಈ ಪರಂಗಿ ವ್ಯ ಕ್ರ ಯ ವಡವಳಿಕೆ ಕಂಡು 
ವಿಸ್ಮಯ. ಈತ ಮಂಡ್ಯದ ರೈತನೋ ಅಥವಾ ಆಂಗ್ಲ 
ಅಧಿಕಾರಿಯೋ ಎನ್ನುವ ಅನುಮಾನ ಮತ್ತು ಆಶ್ಚರ್ಯ 
ರೈತರಿಗೆ. ಆತ ಮರ ಹತ್ತುವುದನ್ನು ರೈತರಿಂದ ಕೇಳಿ 
ತಿಳಿದು ಚಕಚಕನೆ ಮರ ಹತ್ತಿ ಕುಳಿತುಕೊಳ್ಳುವುದನ್ನು 
ಕಂಡ ರೈತರು ದಿಗಿಲಿನಿಂದ ಬೆರಗಾಗಿ ಕೋಲ್ಡನ್‌ರ ಬಗ್ಗೆ 
ಹೆಮ್ಮೆ ಪಡುತ್ತಿದ್ದರು. 


ವ್ಯವಸಾಯಕ್ಕೆ ಬೇಕಾದ ಉಪಯುಕ್ತ ಸಲಕರಣೆಗಳ 
ಬಗ್ಗೆ ಬಹಳ ಕಾಳಜಿ ವಹಿಸಿದರು. ಪರಿಷ್ಕೃತ ಉಪಕರಣ 
ಗಳ ತಯಾರಿಕೆಗೂ ಇವರ ಕಾಲದಲ್ಲಿ ಪ್ರೋತ್ಸಾಹ 
ದೊರೆಯಿತು. ಉಳುಮೆಗೆ ಉಪಯೋಗಿಸುತ್ತಿದ್ದ ಮರದ 
ನೇಗಿಲಿಗೆ ಬದಲಾಗಿ ಕೋಲಾರದ ಒಂದು ಕಾರ್ಯಾನೆ 
ಯಲ್ಲಿ ಕಬ್ಬಿಣದ ಉಳುಮೆ ನೇಗಿಲು (ಅದನ್ನು ನಮ್ಮ 
ಜಿಲ್ಲೆಯ ಜನ ಇಂದಿಗೂ ಕೋಲಾರ ನೇಗಿಲು ಎಂದೇ 


ಕರೆಯುತ್ತಾರೆ) ಕಬ್ಬಿಣದ ಕುಂಟೆಗಳಂತಹ ಉಪಕರಣ 
ಗಳನ್ನು ತಯಾರಿಸಿ ಬಳಕೆಗೆ ತಂದರು. ಅದೇ ಇಂದು ನಾವು 
ಬಳಸುತ್ತಿರುವ ಕೋಲಾರದ ಕಬ್ಬಿಣದ ನೇಗಿಲು. ಹೀಗೆ 
ಹತ್ತು - ಹಲವಾರು ಯೋಜನೆಗಳ ಮುಖಾಂತರ ಹಳೇ 
ಮೈಸೂರು ರಾಜ್ಯದಲ್ಲಿ ವ್ಯವಸಾಯ ಕ್ರಾಂತಿಯನ್ನೇ ಡಾ. 
ಕೋಲ್‌ಮನ್‌ ನಡೆಸಿ ಬಿಟ್ಟರು. ರೈತರಿಗಾಗಿ ಏನಾದರೂ 
ಹೊಸತನ್ನು ಕೊಡಬೇಕು. ರೈತರ ಉದ್ದಾರಕ್ಕಾಗಿ 
ಏನನ್ನಾದರೂ ಸಂಶೋಧಿಸಬೇಕು ಎಂಬುದೇ ಅವರನ್ನು 
ಸದಾ ತುಡಿಯುತ್ತಿದ್ದ ಚಿಂತೆ. 


ಮಂಡ್ಯ ಜಿಲ್ಲೆಗೆ ನೀರೇನೋ ಬಂತು. ಬರೀ ನೀರಿ 
ನಿಂದಲೇ ನಾಡು ಸಂಪದ್ಭರಿತವಾಗಲಾರದು. ಮೊದಲು 
ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಗೆ ಅಡ್ಡ ಗೋಡೆ 
ನಿರ್ಮಿಸಿ ಇಡೀ ತಾಲ್ಲೂಕಿಗೆ ನೀರು ಸರಬರಾಜಾಗುತ್ತಿತ್ತು. 
ಅಲ್ಲಿ ಎಷ್ಟೇ ಸಮೃದ್ಧಿ ಬೆಳೆ ತೆಗೆದರೂ ತಾಲ್ಲೂಕಿನ 


೯ 


ಅಭಿವೃದ್ದಿಯಾಗಲಿಲ್ಲ. ಇದನ್ನು ಮನಗಂಡ ಡಾ॥ 
ಕೋಲ್ಡನ್‌ರವರು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿಯಾಧಾರಿತ 
ಹಣಗಳಿಸುವಂತಹ ಬೆಳೆ ಬೆಳೆಯಬೇಕೆಂದೂ, ಕ್ಸ ಷಿಆಧಾರಿತ 
ಕೈಗಾರಿಕೆಯೊಂದನ್ನು ಸ್ಥಾಪಿಸಬೇಕೆಂದೂ ಯೋಚಿಸಿ 
ದಿವಾನರ ಮೂಲಕ ಮೈಸೂರು ಮಹಾರಾಜರನ್ನು ಕಂಡು 
ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಡಾ।ಕೋಲ್ಡನ್‌ರ 
ಪ್ರಗತಿಪರ ಕಾರ್ಯಾಚರಣೆಗೆ ದಿವಾನರು ಸೊಪ್ಪು 
ಹಾಕಲಿಲ್ಲ. ಮಹಾರಾಜರ ಭೇಟಿ ಸಾಧ್ಯವಾಗಲಿಲ್ಲ. 
ಆದರೂ ಕೋಲ್ಡನ್‌ ಹತಾಶರಾಗಲಿಲ್ಲ; ಪ್ರಯತ್ನವನ್ನೂ 
ಕೈ ಬಿಡಲಿಲ್ಲ. 


ಸ್ವಲ್ಪ ಕಾಲಾನಂತರ ಒಮ್ಮೆ ಅನಿರೀಕ್ಷಿತ ಘಟನೆ 
ಯೊಂದರ ಪರಿಣಾಮವಾಗಿ ಮಹಾರಾಜರನ್ನು ಭೇಟಿ 
ಯಾಗುವ ಅವಕಾಶ ಕೋಲ್ಮನ್‌ರಿಗೆ ದೊರೆಯಿತು. ಈ 
ಅವಕಾಶವನ್ನು ಉಪಯೋಗಿಸಿಕೊಂಡ ಕೋಲ್ಡನ್‌ ರವರು 


೧೦ 


""ಮಂಡ್ಯ ಜಿಲ್ಲೆಗೆ ನೀರನ್ನೇನೋ ಒದಗಿಸಿ ಕೊಟ್ಟಿರಿ. ಆ 
ನೀರಿನ ಸದ್ಬಳಕೆಯಾಗಿ ಜಿಲ್ಲೆಯ ಅಭಿವೃದ್ದಿಗೆ ಕೃಷಿ 
ಆಧಾರಿತ ಕೈಗಾರಿಕೆಯೊಂದು ಸ್ಥಾಪನೆಯಾದರೆ ಜಿಲ್ಲೆ 
ಅಭಿವೃದ್ಧಿ ಹೊಂದುತ್ತದೆ. ಇದಕ್ಕೆ ತಮ್ಮ ಸಹಾಯ - 
ಸಹಕಾರವನ್ನು ಜಿಲ್ಲೆಯ ಜನತೆ ನಿರೀಕ್ಷಿಸು ತ್ತಿ ದೆ'' ಎಂದು 
ತಮ್ಮ ಸಲಹೆಯನ್ನು ಮಂಡಿಸಿದರು. ""ಡಾಕ್ಟ ರೇ, ದೇಶದ 
ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ನನ್ನ ಸಹಾಯ ಹಸ್ತ 
ಇದ್ದೇ ಇದೆ. ನಿಮ್ಮ ಯೋಜನೆಯ ವಿವರಗಳನ್ನು ಕೊಡಿ'' 
ಎಂದು ಮಹಾರಾಜರು ಆಜ್ಞಾ ಪಿಸಿದರು. 


ಜಿಲ್ಲೆಯಲ್ಲಿ ಹಣ ಗಳಿಸುವಂತಹ ಕೃಷಿ ಆಧಾರಿತ ಬೆಳೆ 
ಎಂದರೆ ಕಬ್ಬಿನ ಬೆಳೆ. ಈ ಬೆಳೆಯನ್ನು ಜಿಲ್ಲೆಯಾದ್ಯಂತ 
ಬೆಳೆಸುವುದೆಂದೂ, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಕ್ಕರೆ 
ಕಾರ್ಯಾನೆ ನಿರ್ಮಿಸುವುದೆಂದೂ ತೀರ್ಮಾನಿಸಿ ಆಗಿನ 
ದಿವಾನರ ಆಪ್ತರಾಗಿದ್ದ ಇಂಡುವಾಳು ಹೊನ್ನ ಯ್ಯ ಹಾಗೂ 


೧೧ 


ಅಂದಿನ ಪ್ರಜಾಪ್ರತಿನಿಧಿ ಸಭಾ ಸದಸ್ಯರಾಗಿದ್ದ ಎಸ್‌.ಸಿ. 
ಮಲ್ಲ ಯ್ಯ ಮುಂತಾದ ಹಲವಾರು ಜಿಲ್ಲಾ ಮುಖಂಡರು 
ಗಳ ಜತೆ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಸುತ್ತಾಡಿ ತಮ್ಮ 
ಯೋಜನೆಯ ವಿವರಗಳನ್ನು ತಿಳಿಸಿದರು. 


ರೈತರುಗಳ ಮನವೊಲಿಸಿದರು. ಮಂಡ್ಯದಲ್ಲಿ 
ಕಾರ್ಪಾನೆ ಸ್ಥಾಪಿಸುವ ತಮ್ಮ ಯೋಜನೆಯನ್ನು 
ಸರ್ಕಾರದ ಮುಂದಿಟ್ಟರು. ಅದೇ ವೇಳೆಗೆ ಭಾರತ 
ಸರ್ಕಾರವು ಸಕ್ಕರೆ ಆಮದನ್ನು ನಿಲ್ಲಿಸಬೇಕೆಂಬ 
ತೀರ್ಮಾನವನ್ನು ತೆಗೆದುಕೊಂಡಿತು. ಇದು ಇವರ 
ಯೋಜನೆಗೆ ವರದಾನವಾಯಿತು. ಜಿಲ್ಲೆಯಾದ್ಯಂತ 
ಸುತ್ತಾಡಿ ಸುಮಾರು 8 ಲಕ್ಷ ರೂಪಾಯಿಗಳ ಷೇರು ಹಣ 
ಶೇಖರಿಸಿದರು. ಪರಿಶೀಲನೆಯ ನಂತರ ಮಂಡ್ಯದಲ್ಲಿ ಸಕ್ಕರೆ 
ಕಾರಾನೆಯೊಂದನ್ನು ಸ್ಥಾಪಿಸಲು ಸರ್ಕಾರ ಅನುಮತಿ 
ನೀಡುವುದರ ಜತೆಗೆ ಹತ್ತು ಲಕ್ಷ ರೂಪಾಯಿಗಳ ಷೇರು 


೧೨ 


ಇದರಿಂದ ಪ್ರಭಾವಿತಗೊಂಡ ಕೋಲ್ಡನ್ನರು ಜಿಲ್ಲೆಯ 
ಪ್ರಮುಖ ನಾಯಕರೊಡನೆ ಕಾರ್ಪಾನೆಗೆ ಬೇಕಾದ ಸ್ಥಳ 
ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. 
ಕಾರ್ಬಾನೆಗೆ ಯಂತ್ರೋಪಕರಣಗಳನ್ನು ಕೊಂಡು ತರಲು 
ತಾವೇಇಂಗ್ಲೆಂಡಿಗೆ ಹೋದರು. ಸ್ಕಾಟ್ಲೆಂಡಿನ ಮಿರ್ಲೀಸ್‌ 
ವಾಟ್ಸನ್‌ ಕಂಪನಿಯಿಂದ ದಿನಂಪ್ರತಿ ನಾಲ್ಕು ಸಾವಿರ ಟನ್‌ 
ಕಬ್ಬನ್ನು ಅರೆಯುವ ಸಾಮರ್ಥ್ಯದ ಯಂತ್ರೋಪಕರಣ 
ಕೊಂಡು ಹೊರಡುವುದರಲ್ಲಿದ್ದರು. ಆಗ ಮೈಸೂರು 
ದಿವಾನರಿಂದ "ಕಡಿಮೆ ಸಾಮರ್ಥ್ಯದ ಯಂತ್ರ ಸಾಕು' 
ಎಂದು ತಂತಿ ಹೋಯಿತು. ಇದರಿಂದ ಗಾಬರಿಗೊಂಡ 
ಕೋಲ್ಡನ್‌ರು ಅಲ್ಲಿನ ಪ್ರಮುಖ ಪಾರ್ಲಿಮೆಂಟ್‌ ಸದಸ್ಯರಿಂದ 
ತಾಂತ್ರಿಕ ವಿಷಯದಲ್ಲಿ ತಾವು ತಜ್ಞರ ಅಭಿಪ್ರಾಯಕ್ಕೆ ಅಡ್ಡ 
ಬರಬಾರದೆಂದು ದಿವಾನರನ್ನು ಒಪ್ಪಿಸಿದರು. 


ಯಂತ್ರೋಪಕರಣಗಳ ಸಮೇತ ಕೋಲ್ಕನರು 
ಮಂಡ್ಯಕ್ಕೆ ಬಂದಿಳಿದರು. ""ಈ ಕೆಂಪುಮೂತಿಯ ಕೋಲ್ಕನ್‌ 


೧೪ 


ಧನವನ್ನೂ ನೀಡಿತು. ಅಷ್ಟೆ € ಅಲ್ಲ ಡಾ| ಕೋಲ್ಕನ್‌ 

ರವರನ್ನು 1933ರಲ್ಲಿ ಕಂಪನಿಯ ಪ್ರಥಮ ಆಡಳಿತ 
A ಇ 

ನಿರ್ದೇಶಕರನ್ನಾಗಿ ನೇಮಿಸಿತು. 


ಇದು ಮೈಸೂರು ಸಕ್ಕರೆ ಕಾರ್ಬಾನೆ ಪ್ರಾರಂಭಗೊಂಡ 
ಕಥೆ. ನಮ್ಮ ಜನರಿಗೆ ಸಕ್ಕರೆ ಕಾರ್ಬಾನೆ ಪ್ರಾರಂಭಗೊಂಡ 
ಕಥೆ ತಿಳಿದೇ ಇಲ್ಲ ಎಂಬುದು ವಿಷಾದಕರ ಸಂಗತಿ. 
ಸರ್‌.ಎಂ.ವಿ.ನೀರು ಹರಿಸಲು ಕಾರಣರಾದದ್ದು ನಿಜ. ಆದರೆ 
ಕಾರ್ಪಾನೆಸ್ಥಾ ಪನೆಗೆ ಕೋಲ್ಮನ್‌ ಕಾರಣ. ಅದೂ ದಿವಾನ್‌ 
ಮಿರ್ಜಾ ಇಸ್ಮಾಯಿಲ್‌ರ ವಿರೋಧದ ನಡುವೆಯೂ 
ಕಾರ್ಬಾನೆ ಸ್ಥಾಪಿಸಿದ್ದು, ನಾವು ಅವರನ್ನು ಕೃತಜ್ಞತೆಯಿಂದ 
ಸ್ಮರಿಸುವಂತೆ ಮಾಡಿದೆ. ಪ್ರತಿಯೊಂದಕ್ಕೂ ನಮ್ಮ ಜನ 
ಮಹಾರಾಜರು, ವಿಶ್ವೇಶ್ವರಯ್ಯನವರು, ಅವರು ಇವರು 
ಎಂದು ಹೆಸರು ಹೇಳುತ್ತಾ ನಿಜವಾಗಿ ಕಾರ್ಬಾನೆಯ ಸ್ಥಾ ಪನೆಗೆ 
ಕಾರಣರಾದ ಕೋಲ್ಡನ್‌ ಹೆಸರನ್ನೆ ಮರೆತಿರುವುದು ನಾವು 
ಕೃತಫ್ನ ರೇನೋ ಅನ್ನಿಸುವಂತೆ ಮಾಡಿದೆ. 


೧೩ 


ಮಗ್ಗಾ ಮಗ್ಗಾ ಮಲಗ್ತಾ ನೆ; ಹ್ಯಾಪ್‌ ಮೋರೆ ಹಾಕ್ಕೊಂಡು 
ವಾಪಸ್‌ ಬರ್ತಾನೆ'' ಎಂದುಕೊಂಡಿದ್ದ ದಿವಾನರ ನಂಬುಗೆ 
ಹುಸಿಯಾಯ್ತು. ಎಂತಹ ವಿಕಾರ ಮನಸ್ಸು. ಉತ್ಪಾಹಿ 
ತರುಣನೊಬ್ಬ ರೈತರ ಬಗ್ಗೆ ಕಳಕಳಿಯಿಂದ ಒಳ್ಳೆಯ ಕೆಲಸ 
ಮಾಡಲು ಬಂದರೆ ಅವರನ್ನು ಉತ್ತೇಜಿಸುವುದನ್ನು ಬಿಟ್ಟು 
ಕಾಲೆಳೆಯುವ ಮತ್ತು ಅಪಮಾನಿಸಿ ಮಾತನಾಡುವವರಿಗೆ 
ಏನೆನ್ನಬೇಕು? 


ತಜ್ಞರುಗಳಿಂದಕಾರ್ಯಾನೆಯ ಯಂತ್ರಗಳ ಜೋಡಣೆ 
ಆಯಿತು. ಕಬ್ಬು ಅರೆಯುವ ಕಾರ್ಯ 15-12-1933ರಂದು 
ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. ಮೊದಲ ವರ್ಷದಲ್ಲೇ 
ಮೂರು ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಬಂತು. 
ಷೇರುದಾರರಿಗೆ ಡಿವಿಡೆಂಟ್‌ ಹಂಚಲಾಯ್ತು. ಇದರಿಂದ 
ಉತ್ತೇಜನ ಪಡೆದ ರೈತ ಸಮುದಾಯ ಹೆಚ್ಚು ಹೆಚ್ಚು ಕಬ್ಬು 
ಬೆಳೆಯಲು ಪ್ರಾರಂಭಿಸಿತು. ವರ್ಷೇ ವರ್ಷೇ 


೧೫ 


ಅಭಿವೃದ್ಧಿಗೊಂಡ ಕಾರಾನೆ ಈಗ ದಿನಂಪ್ರತಿ 
ಐದುಸಾವಿರ ಟನ್‌ಗಿಂತ ಹೆಚ್ಚು ಕಬ್ಬನ್ನು ಅರೆಯುವ 
ಸಾಮರ್ಥ್ಯ ಪಡೆದುಕೊಂಡಿದೆ. 


ಕಾರ್ಯಾನೆಯ ವಿಸರ್ಜಿತ ವಸ್ತು ಗಳ ಸದ್ಬಳಕೆಯ ಕಡೆ 
ಡಾ.ಕೋಲ್ಡನ್‌ರವರು ಗಮನಹರಿಸಿದರು. ಕಂಪನಿಯ 
ಆವರಣದಲ್ಲಿ ಸಾರಾಯಿ ಘಟಕವೊಂದನ್ನು 1935 ರಲ್ಲಿ 
ಸ್ಥಾ ಪಿಸಿದರು. ಇದರಿಂದ ಕಾರ್ಬಾನೆಯ ವಿಸರ್ಜಿತ ವಸ್ತು 
ಗಳನ್ನು ಬಳಸಿ ಆಲ್ಕೋಹಾಲ್‌ ರೆಕ್ಟಿಫೈಡ್‌ ಸ್ಪಿರಿಟ್‌ 
ಗಳಂತಹ ಮಾದಕ ವಸ್ತು ಗಳ ತಯಾರಿಕೆಗೆ ಅನುಕೂಲ 
ಮಾಡಿ ಕೊಟ್ಟ ರು. ಮೈಸೂರು ರಾಜ್ಯದಲ್ಲಿ ಆಲ್ಕೋಹಾಲ್‌ 
ಮಸೂದೆಯನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದ ಕೀರ್ತಿ 

p 

ಕೋಲ್ಕನ್‌ರಿಗೆ ಸಲ್ಲ ಬೇಕು. 


ಜತೆಗೆ ಕಾರ್ಪಾನೆಗೆ ಹೆಚ್ಚಿನ ವರಮಾನ ಪ್ರಾಪ್ತವಾಗಿ 
ಕಾರ್ಯಾನೆ ಸದೃಢವಾಗಿ ನಿಲ್ಲಲು ಕಾರಣವಾಯಿತು. 


೧೬ 


ಈ ನಿಮ್ಮ ಸಂಸ್ಥಾನದಲ್ಲಿ ಸರ್ಕಾರಕ್ಕೆ ಯಾರು ಬೇಕಾದರೂ 
ಮೋಸ ಮಾಡಬಹುದು; ಆದರೆ ರೈತರು ಮಾತ್ರ ಎಂದಿಗೂ 
ಮೋಸ ಮಾಡುವುದಿಲ್ಲ! ಇದನ್ನು ನೀವು ಒಪ್ಪುವಿರೆಂದು 
ಭಾವಿಸಿದ್ದೇನೆ. ಹಾಗೂ ನಿಮ್ಮ ಸರ್ಕಾರದ ಭರವಸೆಗಾಗಿ 
ನನ್ನ ಒಂದು ಲಕ್ಷ ರೂಪಾಯಿ ವಿಮಾ ಪಾಲಿಸಿಯನ್ನು 
ಸರ್ಕಾರಕ್ಕೆ ಒತ್ತೆಯಿಡುತ್ತೇನೆ''. ಎಂಬ ಅವರ ವಿಚಾರ 
ಧಾರೆಗೆ ಮಹಾರಾಜರ ಮನ್ನ ಣೆ ದೊರೆಯಿತು. ಅಷ್ಟೆ € ಅಲ್ಲ 
ಮಹಾರಾಜರು ಆ ಬಗ್ಗೆ ಮೆಚ್ಚು ಗೆ ವ್ಯಕ್ತ ಪಡಿಸಿದರು. ಆ 
ನಂಬಿಕೆಯ ಆಧಾರದ ಮೇಲೆ ಈ ಎಲ್ಲಾ ಅಭಿವೃದ್ಧಿ 
ಕಾರ್ಯಗಳಿಗೆ ನೆರವು ದೊರೆತಂತಾಯಿತು. 


ದಯಮಾಡಿ ತಾವು ಊಹಿಸಿಕೊಳ್ಳಿ. ಮೂವತ್ತರ 
ದಶಕದಲ್ಲಿ ಒಂದು ಲಕ್ಷ ರೂ.ಗಳ ವಿಮಾ ಪಾಲಿಸಿ ಇಂದಿನ 
ಒಂದು ಕೋಟಿ ರೂ.ಗಳಿಗೆ ಸಮ. ನಮ್ಮ ಜನಾಂಗ 
ದವನಲ್ಲ, ನೆಂಟನಲ್ಲ, ದೇಶದವನಲ್ಲ; ಭಾಷೆಯವನಲ್ಲ; 
ಯಾರೋ, ಎಲ್ಲಿಯವನೋ ಎಂದು ಕೊಳ್ಳುವ 


೧೭ 


ವ್ಯಕ್ತಿಯೊಬ್ಬ ಈ ಜನರ ಕಷ್ಟ ನಿವಾರಣೆಗೆ ಸವಾಲನ್ನು 
ಸ್ವೀಕರಿಸಿ, ಅಡ್ಡ ಬಂದವರನ್ನು ಬಾಯಿ ಮುಚ್ಚಿ ಸಿ ಒಂದು 
ಲಕ್ಷ್ಮ ವಿಮಾ ಪಾಲಿಸಿ ಅಡವಿಟ್ಟು ಹಣ ಕೊಡಿಸಿದ್ದು 
ಸಾಧಾರಣ ವಿಚಾರವಲ್ಲ ! ನಾವು ರೈತ ಮಕ್ಕಳು, ನಮ್ಮ 
ಬದುಕಿರುವತನಕ ಕೋಲ್ಮನ್‌ ಮಹನೀಯನನ್ನು 
ಸ್ಮರಿಸಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಈ ವಿಚಾರ 
ವನ್ನು ಮಕ್ಕಳ ಮನಸ್ಸಿನಲ್ಲಿ ಮುದ್ರೆ ಒತ್ತಿ ಹೋಗಬೇಕು. 
ಆಗ ಮಾತ್ರ ನಮಗೆ ಒಳ್ಳೆಯದಾಗುತ್ತದೆ. 


ಡಾ.ಕೋಲ್ಕನ್‌ರವರು ಒಳ್ಳೆಯ ಕೃಷಿ ತಜ್ಞ 
ರಾಗಿದ್ದರಲ್ಲದೆ, ದಕ್ಷ ಆಡಳಿತಗಾರರೂ ಆಗಿದ್ದರು. 
ಮೈಸೂರು ಸಂಸ್ಥಾನದಲ್ಲಿ ಕೈಗಾರಿಕಾ ಪ್ರಗತಿಗೆ 
ಅಂಕುರಾರ್ಪಣೆ ಮಾಡಿದ ಕೀರ್ತಿ ಇವರದು. ಸಕ್ಕ ರೆ 
ಕಂಪನಿಯ ಪ್ರಪ್ರಥಮ ಆಡಳಿತ ನಿರ್ದೇಶಕರಾದ ಇವರೆ 
ದೂರದೃಷ್ಟಿ ಹ್‌ ಫಲವಾಗಿ ಕಾರ್ಯಾನೆಯ ಸುತ್ತ ಸುಮಾರು 
10-12 ಕಿ.ಮೀ. ಒಳಗೆ ಹದಿನಾರು ಫಾರಂಗಳನ್ನು 


ಡಾ. ಕೋಲ್ಡನ್‌ರಿಗೆ ಮೈಸೂರಿನ ಜನತೆಯ ಬಗ್ಗೆ 
ಅಪಾರ ಕಾಳಜಿ ಮತ್ತು ಗೌರವ. ಜಿಲ್ಲೆಯಾದ್ಯಂತ 
ನೀರೇನೋ ಸಮೃದ್ಧವಾಗಿ ಹರಿಯತೊಡಗಿತು. ಜತೆ ಜತೆಗೆ 
ಮಲೇರಿಯಾ ಖಾಯಿಲೆಯೂ ಹರಡ ತೊಡಗಿತು. 
ಬೇಸಾಯದ ಬದುಕು ಜನತೆಗೆ ಬೇಸರ ತಂದಿತು. ಹೀಗೆ 
ಮಲೇರಿಯಾ ಹರಡಿದಾಗ ಮಂಡ್ಯದ ಜನತೆ ತತ್ತರಿಸಿತು. 
ರೈತಾಪಿ ಜನ ಹೊಸದಾಗಿ ಬಂದ ನಾಲಾ ನೀರು ಮತ್ತು 
ಹೊಸ ಬೆಳೆಗಳೇ ಮಲೇರಿಯಾ ಹರಡಲು ಕಾರಣ ಎಂದು 
ಮಾತನಾಡಿಕೊಳ್ಳುವುದು ಕೋಲ್ಕನ್‌ರ ಗಮನಕ್ಕೆ 
ಬಂದಿತು. ತಾವೇ ಖುದ್ದು ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ 
WW ಭಯವನ್ನು ಹೋಗಲಾಡಿಸಿ ಆರ್ಥಿಕ ಬೆಳೆಯ 
ಅಗತ್ಯವನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟರು. 
ಮಲೇರಿಯಾ ರೋಗ ಹರಡುವುದಕ್ಕೂ ಈ ಬೆಳೆಗಳಿಗೂ 
ಯಾವ ಸಂಬಂಧವೂ ಇಲ್ಲ ಎಂಬುದನ್ನು ಅವರ ಮನಸ್ಸಿನ 
ಆಳಕ್ಕೆ ಬಿತ್ತಿ ದರು. 


ಕಬ್ಬಿನ ಬೇಸಾಯವೂ ಜನರಿಗೆ ಹೊಸದು. 
ಉಳುಮೆ, ಗೊಬ್ಬರ, ಬಿತ್ತನೆ ಇವುಗಳಿಗೆಲ್ಲಾ ಹಣಬೇಕು 
ಎಂದು ರೈತಾಪಿ ವರ್ಗ ಪರಿತಪಿಸುತ್ತಿದ್ದ ಸಂದಿಗ್ದ ಕಾಲದಲ್ಲಿ 
ಡಾ. ಕೋಲ್ಮನ್‌ ರವರು ಸರ್ಕಾರದಿಂದ ಬೆಳೆಯ ಮೇಲೆ 
ಮುಂಗಡ ಹಣವನ್ನು ಸಾಲವಾಗಿ ಕೊಡಿಸಿದರು. 
ಇಲಾಖೆಯವರಿಂದ ಪ್ರಾತ್ಯಕ್ಷಿಕೆ ತಾಕುಗಳನ್ನು ಮಾಡಿಸಿ 
ಕಬ್ಬಿನ ಬೇಸಾಯ ಕ್ರಮ ತೋರಿಸುವುದರ ಜತೆಗೆ ಹಳ್ಳಿ - 
ಹಳ್ಳಿಗೂ ತಮ್ಮ ಸಿಬ್ಬಂದಿಯವರನ್ನು ಕಳುಹಿಸಿದರು. 
ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಪ್ರಚಾರಕ್ಕೆ 
ವ್ಯವಸ್ಥೆ ಮಾಡಿದರು. 


ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಆಚರಣೆಗೆ 
ಸರ್ಕಾರದ ಅಪಾರ ಹಣ ಖರ್ಚಾಯಿತು. ಸರ್ಕಾರದ 
ಖಜಾನೆಯನ್ನು ಡಾ. ಕೋಲ್ಮನ್‌ ಬರಿದು ಮಾಡಿ 
ದಿವಾಳಿಯ ಹಂತಕ್ಕೆ ತರುತ್ತಿದ್ದಾರೆಂಬ ದೂರು 
ಮಹಾರಾಜರ ಕಿವಿ ಮುಟ್ಟಿತು. ಸಮಗ್ರ ವಿಚಾರಣೆ 
ನಡೆಯಿತು. ವಿಚಾರಣಾ ಸಮಯದಲ್ಲಿ ""ಮಹಾಸ್ವಾಮಿ, 


೨೦ 


ತೆರೆದರು. ಒಂದೊಂದು ಫಾರಂನಲ್ಲಿಯೂ 300 ರಿಂದ 
400ಎಕರೆಗಳಿಗಿಂತಲೂ ಹೆಚ್ಚು ಆಬಾದಿನ ಜಮೀನನ್ನು 
ಕಂಪನಿಯ ಹೆಸರಿಗೆ ದರಖಾಸ್ತು ಮಾಡಿಸಿದರು. ಎಲ್ಲಾ 
ಫಾರಂಗಳಿಂದ ಸುಮಾರು ಎರಡು ಸಾವಿರ ಎಕರೆ 
ಜಮೀನನ್ನು ಕಾರ್ಯಾನೆಯ ಆಸ್ತಿಯಾಗಿ ರೂಪಿಸಿದ್ದು, 
ಅವರ ದೂರದ್ಭ ಷಿ ಗೆ ಸಂಕೇತವಾಗಿದೆ. ಆಪತ್ಕಾಲದಲ್ಲಿ 
ಈ ಫಾರಂ ಗಳಲ್ಲಿ ಬೆಳೆದ ಕಬ್ಬನ್ನೆ € ಕಾರ್ಪಾನೆಗೆ ಬಳಸಿ 
ಕೊಳ್ಳುವ ವ್ಯವಸ್ಥೆ ಮಾಡಿದರು. 


ಅಷ್ಟರಲ್ಲಿ ಸ್ವದೇಶ ದಿಂದ ಬಂದ ಕರೆಯ ಮೇರೆಗೆ 
ಇವರು ತಮ್ಮ ದೇಶಕ್ಕೆ ಪ್ರಯಾಣ ಬೆಳೆಸಬೇಕಾಯಿತು. 
ಇನ್ನು ಕೆಲವು ಕಾಲ ಅವರು ಇಲ್ಲೇ ಇದ್ದರೆ ಕಾರ್ಬಾನೆಯ 
ಮತ್ತು ರೈತರ ಅಭಿವೃದ್ಧಿಗೆ ನಾನಾ ಯೋಜನೆಗಳನ್ನು 
ಜಾರಿಗೆ ತರುತ್ತಿದ್ದರೇನೋ? ನಮ್ಮ ಮಂಡ್ಕದವರ ಭಾಗ್ಯವೇ 
ಇಷ್ಟು. ಈ ಜಿಲ್ಲೆಯಲ್ಲಿ ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ 
ಅಧಿಕಾರಿಗಳ ಸೇವಾ ಅವಧಿ ಯಾವಾಗಲೂ ಕಡಿಮೆಯೇ. 


೨೧ 


ಮೈಸೂರು ಸಂಸ್ಥಾನದಲ್ಲಿ ಅವರು ಸ್ಥಾಪಿಸಿದ 
ಕೈಗಾರಿಕಾ ಘಟಕ, ಕೃಷಿ ಇಲಾಖೆಯ ಅಭಿವೃದ್ಧಿ, 
ಫಾರಂಗಳಲ್ಲಿನ ತಂತ್ರಜ್ಞಾನದ ಬೆಳವಣಿಗೆಗಳನ್ನು ಖುದ್ದು 
ನೋಡುವ ಸಲುವಾಗಿ 1954 ರಲ್ಲಿ ಪುನಃ ಮೈಸೂರು 
ಸಂಸ್ಥಾ ನಕ್ಕೆ ಬಂದರು. ಬಂದವರೇ ಸುಮಾರು 6-7 ತಿಂಗಳ 
ಕಾಲ ತಾವು ಹುಟ್ಟುಹಾಕಿದ್ದ ಎಲ್ಲಾ ಕೃಷಿಕ ಸಂಸ್ಥೆ ಗಳ 
ಬೆಳವಣಿಗೆಗಳನ್ನು ಕಣ್ಣಾರೆ ಕಂಡರು. ರೈತ ಬಾಂಧವರನ್ನು 
ಸಂಧಿಸಿದರು. ವಿಚಾರ ವಿನಿಮಯ ನಡೆಸಿದರು. 
ಕಾರಾನೆಯ ಬೆಳವಣಿಗೆ ಕಂಡು ಮೆಚ್ಚುಗೆ ಸೂಚಿಸಿ 
ಸರ್ಕಾರಕ್ಕೆ ವರದಿ ಮಾಡಿದರು. ಈ ವರದಿಯನ್ನೇ 
ಆಧರಿಸಿದ ಸರ್ಕಾರ ಮೆಚ್ಚಿ ಬೆಂಗಳೂರಿನಲ್ಲಿ ಇವರನ್ನು 
ಗೌರವಿಸಿ, ಸನ್ಮಾನಿಸಿತು. ಅದೇ ಸಮಯಕ್ಕೆ ಮೈಸೂರು 
ಸಕ್ಕರೆ ಕಂಪನಿಯ ಆಡಳಿತ ಮಂಡಳಿಯವರೂ ಕಂಪನಿಯ 
ವತಿಯಿಂದ ತಾ: 5-1-1954 ರಲ್ಲಿ ಒಂದು ಸತ್ಕಾರ 
ಕೂಟವನ್ನೆ ೇರ್ಪಡಿಸಿ ಸನ್ಮಾನಿಸಿ, ಬಿನ್ನವತ್ತ ಳೆ ಅರ್ಪಿಸಿದರು. 
1878 ನೇ ಜೂನ್‌ 16 ರಂದು ಕೆನಡಾದಲ್ಲಿ ಜನಿಸಿದಕೋಲ್ಬನ್‌ರು 


ಈ 


ಅವರ ಜನ್ಮ ಭೂಮಿಯಲ್ಲಿ ತಾ:14-9-1954 ರಲ್ಲಿ ಮೋಟಾರು 
ಅಪಘಾತವೊಂದರಲ್ಲಿ ಮೃತರಾದರು. 


ಮೈಸೂರು ಸಕ್ಕರೆ ಕಂಪನಿಯವರು ಮೇ 1994 ರಲ್ಲಿ 
ಕಂಪನಿಯ ವಜ್ರಮಹೋತ್ಸವವನ್ನು ಆಚರಿಸಿದ 
ಸಂದರ್ಭದಲ್ಲಿ ಕೋಲ್ಕನ್‌ರ ಸಂಸ್ಕರಣೆಯ ದ್ಯೋತಕ 
ವಾಗಿ ಕಾರ್ಬಾನೆಯ ಆವರಣದಲ್ಲಿ ಡಾ.ಕೋಲ್ಕನ್‌ರವರ 
ಕಂಚಿನ ಪ್ರತಿಮೆಯನ್ನು ನಿರ್ಮಿಸಿ ಅಂದಿನ ಉಪ 
ಮುಖ್ಯಮಂತ್ರಿ ಎಸ್‌.ಎಂ. ಕೃಷ್ಣರವರ ಅಧ್ಯಕ್ಷ ತೆಯಲ್ಲಿ 
ಕರ್ನಾಟಕದ ಅಂದಿನ ಮಾನ್ಯ ಮುಖ್ಯಮಂತ್ರಿ 
ಎಂ.ವೀರಪ್ಪ ಮೊಯ್ಲಿಯವರಿಂದ 11-4-1994ರಂದು 
ಅನಾವರಣಗೊಳಿಸಲಾಯ್ತು. ವಿ.ಸಿ. ಫಾರಂನಲ್ಲಿಯೂ 
ಕೋಲ್ಕನ್‌ರವರ ಹೆಸರಿನಲ್ಲಿ ಭವ್ಯವಾದ ಸಭಾಂಗಣ 
ಇರುವುದನ್ನು ಇಂದೂ ಕಾಣಬಹುದು. 


ಇಂದು ಸಹಸ್ರಾರು ಕಾರ್ಮಿಕ ಕುಟುಂಬಗಳು, ರೈತ 
ಕುಟುಂಬಗಳು, ಅಲ್ಪ- ಸ್ವಲ್ಪ ನೆಮ್ಮದಿಯ ಬಾಳನ್ನು 
ಉ ವಲ p 
ಕಾಣುತ್ತಿರುವುದಕ್ಕೆ ದೂರದೃಷ್ಟಿಯುಳ್ಳ ಪುಣ್ಯಾತ್ಮ 


೨೩ 


ಡಾ| ಲೆಸ್ಲಿ. ಸಿ. ಕೋಲ್ಡನ್‌ರವರು ಕಾರಣ. ನಾವು ನಮ್ಮ 
ಮಕ್ಕಳು, ಮತ್ತು ಮುಂಬರುವ ಪೀಳಿಗೆ ಈ ಕೋಲ್ಕನ್‌ರ 
ಬಗ್ಗೆ ಅತ್ಯಂತ ಕೃ ತಜ್ಞರಾಗಿ ಬಾಳುವುದೇ ನಾವು ಅವರಿಗೆ 
ಅರ್ಪಿಸುವ ಶ್ರದ್ಧಾಂಜಲಿ. ಕೋಲ್ಡನ್‌ ನಿಜಕ್ಕೂ ಮಂಡ್ಯದ 
ಮಗ. 


“ ಎತ್ತಣ ಮಾಮರ - ಎತ್ತಣ ಕೋಗಿಲೆ!'' 


ಎಂಬಪ್ರಚಲಿತ ಅನುಭಾವೀ ನುಡಿ ಎಷ್ಟು ಸಮಂಜಸ! 
ಸಕ್ಕರೆ ಕಾರ್ಬಾನೆಯ ಆಡಳಿತ ಮಂಡಳಿ ತನ್ನ ರೈತ 
ಕ್ಷೇಮಾಭಿವೃದ್ಧಿ ಸಮಿತಿಯನ್ನು ಕೋಲ್ಮನ್‌ ಸಮಿತಿ 
ಅಂತಾದರೂ ಹೆಸರಿಟ್ಟು ಕೃತಜ್ಞ ತೆ ಅರ್ಪಿಸಿದರೆ ಕೋಲ್ಮನ್‌ 
ಆತ್ಮಕ್ಕೆ ಶಾಂತಿ ದೊರಕುತ್ತದೆ. 
ಮೇರು ಸದ್ಭಶವ್ಯಕ್ಷಿತ್ವ ಕೋಲ್ಲ ನ್‌ಜೇ, 
ನಿನಗಿದೋ ಅನಂತಾನಂತ ಪ್ರಣಾಮಗಳು. 


ಕ 


೨೪ 


